ಕೆಳದಿ ಸಗುಂಡಾಜೋಯೊಿಸ್‌* 


ಬಿರಿಯ ಪುರಾತತ್ವ ಭಂಡಾರರಲ್ಲಿ ಕೆಳದಿ ಇತಿಹಾಸದ ಜಾರಿತ್ರಿಕ ದಾಖಲೆಗಳು 


ಕ್ರಿ.ಶ. ೧೫೧೪ರಿಂದ ೧೫೪೬ರೆವರೆಗೆ ಕೆಳದಿಯ 
ನ್ನಾಳಿದ ಸದಾಶಿನನಾಯಕನ ಕಾಲದಲ್ಲಿ ಇಕ್ಕೆ ೀರಿಯು 
ರಾಜ್ಯದ ದ್ವಿತೀಯ ರಾಜಧಾನಿಯಾಯಿತು. ಈತನ 
ಅನಂತರ ಬೊಡ್ಡ ಸಂಕಣ್ಣನಿಂದ ೧೬೪೫ರ ವೀರಭದ್ರ 
ನಾಯಕನವರೆಗೆ ಇಕ್ಕೇೇರಿಯಿಂದಲೇ ಆಡಳಿತವು 
ಜರುಗಿತು. ೧೫೮೩ರಿಂದ ೧೬೨೯ರವರೆಗೆ ಆಳಿದ ಹಿರಿಯ 
ವೆಂಕಟಿಪ್ಪನಾಯಕನ ಕಾಲದಲ್ಲಿ ರಾಜ್ಯವು ಉನ್ನತ 
ಸ್ಥಿತಿಯನ್ನು ಕಂಡಿತು. ಪೋರ್ಚುಗೀಸರೇ ಮುಂತಾದ 
ನನೇಶೀಯರೊಂದಿಗೆ ವ್ಯಾಪಾರೋದ್ಯಮದಲ್ಲಿ ಕೆಳದಿ 
ಯು ಉಚ್ಛ್ರಾಯ ತಿಗೇರಿತು. ೬-೧೧-೧೬೨೩ 
ರಂದು ಪೋರ್ಚುಗೀಸ್‌ ನಿಯೋಗವೊಂದು ರಾಜಧಾನಿ 
ಯಲ್ಲಿ ಹಿರಿಯ ವೆಂಕಟಪ್ಪ ನಾಯಕನನ್ನು ಭೇಟ 
ಯಾಯಿತು. ಈ ನಿಯೋಗದಲ್ಲಿ ಇಟಾಲಿಯನ್‌ 
ಪ್ರವಾಸಿ ಪಿಯತ್ರೋ ಡೆಲ್ಲ ವಲ್ಲೆಯೂ ಪ್ರಮುಖ 
ಪಾತ್ರ ವಹಿಸಿದನು. ಕೆಳದಿ ರಾಜಧಾನಿಯ ಘಟಿನಾವ 
ಗಳನ್ನು ಕುರಿತಂತೆ ಡೆಲ್ಲವಲ್ಲೆಯು ಯಥಾವತ್ತಾಗಿ 
ಚಿತ್ರಿಸಿ ಪ್ರವಾಸಿ ಕಥನವನ್ನು ರಚಿಸಿದ್ದು ಕುತೂಹಲಕರ 
ಅಂಶಗಳಿಂದ ಕೂಡಿದೆ. 


ಡೆಲ್ಲವಲ್ಲೆಯ ಪ್ರವಾಸೀ ಕಥತ : ಪಿಯತ್ರೋ 
ಜಿಲ್ಲವಲ್ಲೆಯ ಪ್ರವಾಸೀ ಕಥನ ನೇಸಲ್ಲಿನಲ್ಲಿದ್ದ 
ಸಿಪಾನೋ ಎಂಬ ಪ್ರಾಧ್ಯಾಪಕನಿಗೆ ಬರೆದ ಪತ್ರಗಳ 
ರೂಪದಲ್ಲಿವೆ. ಕಣ್ಣಿಗೆ ಗೋಚರವಾದದ್ದನ್ನೆಲ್ಲಾ nA 


* ಕೆಳದಿ ಸಾಗರ ತಾಲೂಕು 


ಲಲೆ 


ಸೂಕ್ಷ್ಮವಾಗಿ ಅರಿತು ಚಾಚೂ ತಪ್ಪದೆ ಸ್ಮರಣೆಗೆ ತಂದು 
ಕೊಂಡು ಬರೆದಿರುವುದು ಗಮನಾರ್ಹವಾದುದು. 
ಈತನಿಗೆ ಪೌವಾತ್ಯ ಭಾಷೆಗಳು ಅದರಲ್ಲಿಯೂ ತುರ್ಕಿ, 
ಪರ್ಷಿಯನ್‌ ಮತ್ತು ಅರೇಬಿಯನ್‌ ಭಾಷೆಗಳು 
ಚೆನ್ನಾಗಿ ಬರುತ್ತಿದ್ದುದು ಬಹಳ ಅನುಕೂಲವಾಯಿತು. 
ಜಲಲ್ಲಿ ಗೆ ಗ್ರೀಕ್‌ ಮತ್ತು ಲ್ಯಾಟನ್‌ ಸಾಹಿತ್ಯದ 
ಪರಿಚಯವೂ ಇತ್ರ್ವಂದು ಕಂಡು ಬರುತ್ತದೆ. ಗಿಬ್ಬನ್‌ 
(Gibbon ೧೭೩೭೨೯೪) ಎಂಬ ಇತಿಹಾಸಕಾರನು 
ಪಿಯತ್ರೋನ ಪರ್ಷಿಯಾ ಪ್ರವಾಸವನ್ನು ಕುರಿತು 
“ಪೂತನಿಗಿಂತ ಚೆನ್ನಾಗಿ ಪರ್ಷಿಯ ದೇಶವನ್ನು ವರ್ಣಿಸಿದ 
ವನು ಬೇರೊಬ್ಬನಿಲ್ಲ” ಎಂದಿರುವನು. ಸೌದೆ 
(Sauthey 1774-1843) ಯೂ ಈತನನ್ನು ಅತ್ಯು 
ತ್ರಮವಾದ ಪ್ರವಾಸಿಯೆಂದು ಶ್ಲಾಸಿಸಿದ್ದಾನೆ. 
ಇಂಡಿಯಾಕ್ಕೆ ಹೋದ ಪ್ರವಾಸಿಗಳಲ್ಲಿ ನಿಯಾತ್ರೋ 
ನಷ್ಟು Meson ಜಾಣ್ಮೆ ಹಾಗೂ ನಿಖರತೆ ಮತ್ತು 


ವಿಸ್ತರಣೆಯಲ್ಲಿ ವರ್ಣಿಸಿದವರಿಲ್ಲವೆಂದು ಸರ್‌ 
ಹೆನ್ರಿಯೂಲ್‌ ಪ್ರಶಂಸಿಸಿದ್ದಾನೆ. ಡೆಲ್ಲವಲ್ಲೆಯು 
ತುರ್ಕಿ, ಪರ್ಷಿಯಾ ಮತ್ತು ಇಂಡಿಯಾ ಎಂದು 


ಮೂರು ವಿಭಾಗಗಳಾಗಿ ತನ್ನ ಪ್ರವಾಸ ಕಥನನನ್ನು 
ವಿಂಗಡಿಸಿದ. ಇಂಡಿಯಾ ಪ್ರವಾಸಿ ಕಥನವು ಪಿಯತ್ರೋ 
ಇಂಡಿಯಾದಿಂದ ಬರೆದ ಎಂಟು ಪತ್ರಗಳಲ್ಲಿ ಸೇರಿ 
ಕೊಂಡಿದೆ. ಈ ಎಂಟು ಪತ್ರಗಳನ್ನು ಬರೆದ ಸ್ಥಳ 
ಮತ್ತು ದಿನಾಂಕಗಳು ಈ ರೀತಿ ಇವೆ. 


ಇತಿಹಾಸ ದರ್ಶನ 


ತಸ ಯುವ ಹುಟು - ಬ ದ 


ಸಾತಾರಾ ತಾನ್‌ ಸಾನ್‌ ಪುಟು ಜುಮ್‌ 


(4 


ಸೂರತ್ತಿನಿಂದ 
ಗೋವೆಯಿಂದ 
ಗೋವೆಯಿಂದ 
ಹೊ ನ್ನಾವರದಿಂದ 


ಟ್ರ 

2೬ ಇಓ 
ನಿ 
೭೫. ಜಬ. 


ಕಿ 
Ww 


(5. (6. (GL CS (6( (೫ (OL (೬ 


ue 


ಪೆ 
ಮಂಗಳೂರಿನಿಂದ 
ಗೋವೆಯಿಂದ 
ತ್ರ ಗೋನೆಯಿಂದ 


೫೬೬ ಓ 


ಬದುಕಿದಾಗ ಪ್ರಕಟಿನಾದುದು 
ಪರ್ಷಿಯಾ ಪ್ರವಾಸ ಕಥನ ಮಾತ್ರ. ಉಳಿದೆರಡು 
ಭಾಗಗಳು ಆತನ ಮರಣಾನಂತರ ಅವನ ಮಕ್ತಳು 
ವಹಿಸಿದ ಆಸಕ್ತಿಯ ಕಾರಣವಾಗಿ ಪ್ರಕಟಗೊಂಡಪು. 
೧೬೫೦- ೫೮ರಲ್ಲಿ ಇಟಾಲಿಯನ್‌ ಭಾಷೆಯಲ್ಲಿ ಪ್ರಕಟ 
ಮಾದ ಡೆಲ್ಲವೆಲ್ಲ ಯೆ “ನಿಯಜ್ಞಿ' “೧೬೬೨. ೬ರಲ್ಲಿ 
ಫ್ರೆಂಚ್‌ ಭಾಷೆಗೊ ೧೬೬೪- ೬೫ರಲ್ಲಿ ಡಚ್‌ ಭಾಷೆ 

ಮತ್ತು ೧೬೭೪ ರಲ್ಲಿ ಜರ್ಮನ್‌ ಭಾಷೆಗೂ pe 
ಗೊಂಡಿತು. ಇಂಗ್ಲೀಷ್‌ ಭಾಷೆಯಲ್ಲಿ ೧೬೬೪ರಲ್ಲಿ 
ಇಂಡಿಯಾಕ್ಕೆ ಸಂಬಂಧಿಸಿದ ಪ್ರವಾಸಿ ಕಥನ ಪ್ರಕಟ 
ಸ್‌ ೧೮೯೨ ರಲ್ಲಿ ಇಂಡಿಯಾಕ್ಕೆ ಸಂಬಂಧಿಸಿದ 
“ವಿಯಜ್ಞಿ » ಜಡ ಸಟ ಯಮನು 
ಹಕ್ಲೂ ಯತ್‌ ಸೆ ಸೊಸೈಟಿ ಎರಡು ಸಂಪುಟಿದಲ್ಲಿ ಪ್ರಕಟ 


ಸಿತು. 


ಪಿಯತ್ರೋ ಡೆಲ್ಲ ವಲ್ಲೆ 


ಪಿಯತ್ರೋ ಡೆಲ್ಲ ವಲ್ಲೆ ೧೫೮೬ರ ಏಪ್ರಿಲ್‌ನಲ್ಲಿ 
ರೋವರ್‌ನಲ್ಲಿ ಮುನಿದರೆ ಕಂಡುಬರುತ್ತ ky ಈತನ 
ತಂದೆ ಪೊಂಪಿಯೋ ಚೆಲ್ಲ ವಲ್ಲೆ ; ; ತಾಯಿ ಜೊವನ್ಸಿ 
ಆಲ್ಬೆರಿಸಿ. ರೋಮ್‌ನಲ್ಲಿ ಹೆಸರಾಂತ ಮನೆತನಕ್ಕೆ 
ಸೇರಿೆವನೆಂದೂ, ಈ ವಂಶೀಕರು ಕಾರ್ಡಿನೆಲ್‌ ಆಗಿದ್ದೆ 
ರೆಂದು ತಿಳಿದುಬರುತ್ತ ದೆ. ಕೋಮ್‌ನ ಉಮೋರಿಸ್ಸಿ ಯ 
ಅಕಾದೆಮಿ (4Academy of Umoristie) ಯಲ್ಲಿ 
ಈತನು ಸಡಸ್ಯನಾಗಿದ್ದನು. 


ಪೋಪರಿಗೂ ವೆನೀಸಿಯನರಿಗೂ ಉಂಟಾದ 


*Viaggi > Viaggio ಪ್ರವಾಸಸಥನ ; ಇಟಲಿ ಭಾಷೆಯಲ್ಲಿ ಹಸ್ತ 


ಇತಿಹಾಸ ದರ್ಶನ (13) 


ಳದಿ ರಾಜಧಾನಿ ಇಕ್ಕೆ ರಿಯಿಂದ 


೨೨-೩-೧೬೨೩ 
೨೭.೪.೧೬.೨೬೩ 
೧೦.೧೦.೧೬೨೩ 
ಶ೩೦.೧೦.೧೬.೨೩ 
೨.೨.೧೧.೧೬.೨೩ 
೯-೧೨-೧೬೨೩ 
೩೧-೧-೧೬೨೪ 

೪೯.೧೬.೨೪ 


ಫೆರ್ಷಣೆಯ ಸಂದರ್ಭದಲ್ಲಿ ಪಿಯತ್ರೋ ಸೈನ್ಯಕ್ಕೆ ಸೇರಿ 
ದನು. ಈತನು ಬೆಯತ್ರಿ ಜಿ ಬೊರಾಚ್ಚ (Beatrice 
Boraccio ) ಳನ್ನು ಪ್ರೇಮಿಸಿ anand. 
ಇವನಿಗೆ ಪೆಲ್ಲೆಗ್ರಿನೋ (Pelligrino) ಎಂಬ ಹೆಸರಿ 
ದ್ದಿತು. ಈತನ ಸ್ನೇಹಿತ ಸಿನೋರ್‌ ಮಾರಿಯೋ 
ಸ್ಲಿಪಾನೋ (Synor Mario 50010೩70) ನಿನ ಸಲಹೆ 
ಯಂತೆ ೧೬-೪-೧೬೧೪ ರಲ್ಲಿ ಪೌರ್ನಾತ್ಮ ದೇಶಗಳ 
ಪ್ರವಾಸ ಕೈಗೊಂಡು ವೆನಿಸಿನಿಂದ ಹಡಗಿನಲ್ಲಿ ಹೊರಟು 
ಕಾಂಸಾ ಿಂಟಿನೋಪಲ್ಲಿಗೆ ಹೋದನು. ೧೬೧೫ರ 
ಸಸಬರ್‌ರಗೂ ಅಲ್ಲದ್ದು, ಅಲ್ಲಿ ೦ದ ಬಿಷಾ ಮೈನರ್‌ 
ಈಜಿಪ್‌ ಮಾಂಟ್‌ ಸಿನಾರ್ಯ್‌ (Mount Sinai) 
ಪ್ಯಾಲೆಸ್ಟೈನ್‌, ಜೆರೂಸಲೆಂ, ದಮಾಸ್ಕಸ್‌, ಅಲೆಪ್ಪೂ, 
ಬಾಗ್ದಾದ್‌, ಬೇಬಿಲೋನಿಯಾಗಳಿಗೆ ಭೇಟಿಯಿತ್ತು, 
ಬಾಗ್ದಾದ್‌ನಲ್ಲಿ ಮಾನ್ಯ ಜಿಯಾರಿಣಾ (Mannai 
Gioriday ಎಂಬ ನೆಸ್ಟೊ €ರಿಯನ್‌ ಕ್ರೈಸ್ತಳನ್ನು 
(Nestorian Cristain) Ee 


ಪರ್ಷಿಯಾ ಮತ್ತು ತುರ್ಕಿಯ ಯುದ್ಧ ದೆ ನೆಂತರ 
ಡೆಲ್ಲವೆಲ್ಲೆ ಯು ಪತಿ ಯೊಡಗೂಡಿ ಗ-ಇಂ-ಗಟಕಾ 
ರಂದು ಫೆಕ್ಸೆ ಚಾ (Perse polis) ಮತ್ತು 
ಷಿರಾಜ್‌ನಗರಗಳ ಅವಶೇಷಗಳನ್ನು ನೀಕ್ಷಿಸಿದನು, 
೩೦-೧೨-೧೬.೨೨ ರಂದು ಮುದಿ ರನ ಮಡದಿ ಮಾನ್ಫೈ 
ಹೋರ್ಮಸ್‌ ಬಳಿ ತುಂಬಿದ ಹೆರಿಗಿಯ ಕಾರಣ ಕಾಲ 
ವಾಡದಳ ತ್ತ ಪತ್ಲಿಯ ಪಾರ್ಥಿವ ಶರೀರನನ್ನು ಸ್ವದೇಶ 
ದಲ್ಲಿಯೇ ಸಮಾಧಿ ಮಾಡುವ ಉದ್ದೆ ಕದ ರೆಕ್ಕೆ 
ಸುಂಗಧ ದ್ರವ್ಯ ಲೇಪಿಸಿ ಒಂದು ಪೆಟ್ಟಿಗೆಯಲ್ಲಿ ರಿಸಿ 


ಪ್ರತಿಯಲ್ಲಿರಂವುದು 


ff) 


೮೯ 


ತನ್ನೊಂದಿಗೆ ತೆಗೆದುಕೊಂಡು ಹೊರಟನು. ಸತ್ತ ಮಡ 
ದಿಯ ಆಶ್ರಯದಲ್ಲಿದ್ದ ಮಾರಿಯಾ ತಿನಾತಿನ್‌ ದಿ ಜೀಜಾ 
(Maria Tinatin 017108) ಎಂಬ ಜಾರ್ಜಿಯನ್‌ 
ಯುವತಿಯನ್ನ ಜೊತೆಯಲ್ಲಿರಿಸಿಕೊಂಡು ಹೊರಟನು, 
ಆಗ ಇಟಲಿಗೆ ಹಿಂದಿರುಗಲು ಹಡಗಿನಲ್ಲಿ ಇಂಡಿಯಾ 
ಸಮುದ್ರ ತೀರಕ್ಕೆ ಬಂದು, ದಕ್ಷಿಣಕ್ಕೆ ಸಮುದ್ರಯಾನ 
ಮಾಡಿ, ಗುಡ್‌ ಹೋಸ್‌ ಭೂಶಿರ ಬಳಸಿಕೊಂಡು 
ಹೋಗಬೇಕಾಗಿತ್ತು. ಈ ಕಾರಣದಿಂದ ಹೆಂಡತಿಯ 
ಶವ ಸಹಿತ ೧೬೧೧-೧೬೨೩ ರಲ್ಲಿ ಇಂಡಿಯಾಷ್ಯೈ 
ಹಡಗಿನಲ್ಲಿ ಪಯಣಿಸಿದನು. 


೧೦-೨-೧೬೨೩ ರಂದು ಹಡಗಿನಿಂದ ಸೂರತ್ತಿ 
ನಲ್ಲಿಳಿದು ಅಲ್ಲಿಂದ ಹೊರಟು ಗೋವಾ, ಹೊನ್ನಾವರ, 
ಇಕ್ಕೇರಿ, ಬಾರ್ಸೆಲೋರ್‌ (ಬಸರೂರು), ಮಂಗಳೂರು, 
ಉಲ್ಲಾಳ, ಮನೇಲಿ, ಕ್ಯಾಲಿಕಟ್ಟಿಗೆ ಹೋಗಿ ಅನಂತರ 
ಗೋವಾಕ್ಕೆ ಮರಳಿದನು. ೧೬-೧೧-೧೬೨೪ ರಲ್ಲಿ 
ಹಡಗಿನಲ್ಲಿ ಮಸ್ಕತ್‌, ಕಾರನನ್‌, ಅಶೆಪ್ಟೊ, ಸೈಪ್ರಸ್‌ 


ಮಾಲಾ ಕ? ಮತ್ತು ಸಿಸಿಲಿಗಳ ಮುಖಾಂತರ 
೫-೨-೧೬೨೬ ರಂದು ನೇಪಲ್ಪ ನ್ನು ಎ. ತಲುಪಿ 
೨೮.೩.೧೬೨೬ ರಂದು ರೋಮ ತಲುಪಿದನು. 


ತನ್ನೊಂದಿಗೆ ತಂದಿದ್ದ ಮಡದಿಯ ಶವವನ್ನು ತನ್ನ 
ಮನೆತನಕ್ಕೆ ನಿತಾಸಲಾದ. ಚರ್ಚ್‌ ಆನರಣದಲ್ಲಿ 
ಸಮಾಧಿ ಮಾಡಿ, ತನ್ನ ಆಸೆಯನ್ನು ಕೈಗೂಡಿಸಿ 
ಕೊಂಡನು. ಹಾಗೆಯೇ ತನ್ನೊಂದಿಗೆ ವಿಪುಲ ಪ್ರನಾಸಿ 
ಕಥನವಲ್ಲದೆ.. ಅಪೂರ್ವ ವಸ್ತು ಸಾಮಗ್ರಿಗಳನ್ನೂ 
ಇಟಲಿಯಲ್ಲಿ ರುನ ಪುರಾತತ್ವ ವಸ್ತು ಸಂಗ್ರಹಾಲಯ 
ದಲ್ಲಿ ಶೇಖರಿಸಿದನು. ಇಟಲಿಯ «ತ್ರಿ ಯೇಸ್ದೆ ಪಲ್ಲಿ ರುಸ 


ಪಿಯತ್ರೋನಿನ ಸಂಗ್ರಹಗಳನ್ನು ಈಗಲೂ ಕಾಣ 
ಬಹುದು. 


ಇಕ್ಕೇರಿಯಲ್ಲಿ ಡೆಲ್ಲವಲ್ಲೆ ಕಂಡ ಸತೀಸ 


ಹಗಮನೆ 
ಪಿಯತ್ರೋ  ಡೆಲ್ಲವಲ್ಲೆಯು ಕೆಳದಿ ರಾಜಧಾನಿ 
ಇಸ್ಕೇರಿಯಲ್ಲಿ ಅಡ್ಡಾಡುತ್ತಿದ್ದಾಗ ತಾನು ಕಣ್ಣಾರೆ 
ಕಂಡು ಅನುಭವಿಸಿದ ಸತೀ ಸಹೆಗಮನವನ್ನು 


೯೦ 


ಹೃದಯಂಗಮವಾಗಿ ವರ್ಣಿಸಿದ್ದಾನೆ. 
ನಲ್ಲಿ ಕಂಡಂತೆಯೇ ಕನ್ನಡ 
ಇದೆ. 


ಸಾವ ಗಾನ ಶಾ 
ಜನವ ಮಾತಿ 


ಭಾಷಾಂತರನೀನೀತಿ 


ರಾತ್ರಿ ಹಿಂದಿರುಗುವಾಗ ಇಕ್ಕೇರಿ ನಗರದಲ್ಲಿ 
ಗಂಡನನ್ನು ಕಳೆದುಕೊಂಡ ಹೆಂಗಸೊಬ್ಬಳು ಬೆಂಕಿಯಲ್ಲಿ 
ಬೀಳಲು ಸಿದ್ಧತೆ ಮಾಡಿಕೊಳ್ಳುತ್ತಿ ರುಪುಪನ್ನು ಕಂಡೆವು; 
ಇಂಡಿಯಾದ ಅನೇಕ ಹೆಂಗಸರು ಈ ಪದ್ಧತಿ ಆಚರಿಸು 
ತ್ಲಾಗೆ. ಆಕೆ ಕುದುರೆಯ ಮೇಲೆ ಕುಳಿತಿದ್ದಳು. 
ಮುಖ ಮುಚ್ಚಿಕೊಂಡಿರಲಿಲ್ಲ. ಆಕೆಯ ಒಂದು ಕೈಯಲ್ಲಿ 
ನಿಂಬೇಹೆಣ್ಣು, ಇನ್ನೊಂದು ಕೈಯಲ್ಲಿ ಕನ್ನಡಿ, ಅವು 
ಏತಕ್ಕೆ ಎಂದು ನನಗೆ ಗೊತ್ತಾಗಲಿಲ್ಲ. ಆಕೆ ಗೋಳೋ 
ಎಂದು ಅಳುತ್ತಾ ಕನ್ನಡಿಯಲ್ಲಿ ನೋಡುತ್ತಿದ್ದಳು. 
ಇನ್ನೂ ಏನೇನೋ ಹಾಡು ಮತ್ತು ಮಾತು ಗೀತು 
ಸಾಗುತ್ತಿತ್ತು. ಅದರೆ ಅವು ನನಗೆ ಗೊತ್ತಾಗಲಿಲ್ಲ: 
ಪ್ರಸಂಚನನ್ನು ಬೀಳ್ಳೊಡುನ ಒಂದು ವಿದದ ಮಾತು 
ಗಳೆಂದು ಜನರು ಹೇಳಿದರು. ಅಂತೂ ಅವಳ ದುಃಖ 


ಹೇಳತೀರದು. ಭಾಷೆ ಗೊತ್ತಾಗದ ನಮಗೂ ಅವಳ 
ದೇಖದ ಮಾತು ಕೇಳಿ ಕನಿಕರವಾಗುತ್ತಿತ್ತು. 


ಆಕೆಯನ್ನು ಹಿಂಬಾಲಿಸಿ ಅನೇಕ ಜನ ಹೆಂಗಸರೂ 
"ಗಂಡಸರೂ ನಡೆದುಕೊಂಡು ಹೋಗುತ್ತಿದ್ದರು. ಬಹುಶಃ 


ಅವರು ಆಕೆಯ ಸಂಬಂಧಿಗಳಿರಬೇಕು. ಆಕೆಯ ಮೇಲೆ 
ದೊಡ್ಡದೊಂದು ಛತ್ರಿ ಹಿಡಿದಿದ್ದರು. ಛತ್ರಿ ಹಿಡಿಸಿ 
ಕೊಳ್ಳುವುದು. ಇಂಡಿಯಾದಲ್ಲಿ ದೊಡ್ಡ ನುನುಷ್ಯರ 
ಲಕ್ಷಣ, ಆಕೆಯ ಮುಂಡೆ ವಾದ್ಯಗಳನ್ನು (drums) 
ಬಾರಿಸುತ್ತಿದ್ದರು. ಆ ವಾದ್ಯಗಳ ಗತ್ತಿಗೆ ತಕ್ಕಂತೆ 
ಹೆಂಗಸು ದನಿ ಕೊಟ್ಟು ದುಃಖದ ಹಾಡು ಹಾಡು 
ತ್ತಿದ್ದಳು. ಆದರೆ ಆಕೆಯ ದನಿಯಲ್ಲಿ ಉದ್ವೇಗವಿರಲಿಲ್ಲ. 
ಶಾಂತಚಿತ್ತಳಾಗಿ, ಕಣ್ಣಲ್ಲಿ ನೀರಿಲ್ಲದೆ ತನ್ನ ಗತಿಗಿಂತ 
ಹೆಚ್ಚಾಗಿ ತನ್ನ ಸತ್ತ ಗಂಡನ ಬಗ್ಗೆ ಆಕೆ ಯೋಚಿಸುತ್ತಿರು 
ವಂತೆ ಕಂಡಳು. ಈ ಸತಿಪದ್ಧತಿ ಬಹಳ ಕ್ರೂರ ಹಾಗೂ 
ಅಸಾಗರಿಕನಾದದ್ದು ನಿಜ. ಆದರೆ ಹೆಂಗಸರ ಈ 
ಪಾತಿವ್ರತ್ಯ ಹಾಗೂ ಸತೀತ್ವ ಬಹಳ ಮೆಚ್ಚತಕ್ಕದ್ದು. 
ಈ ರೀತಿ ನಗರದೊಳಗೆ ಎಷ್ಟು ದಿನಗಳು ಮೆರವಣಿಗೆ 
ಮಾಡುತ್ತಾರೆ ಎಂದು ನನಗೆ ಗೊತ್ತಾಗಲಿಲ್ಲ. ಅನಂತರ 
ಒಂದು ದಿನ ಊರ ಹೊರಗಡೆ ಚಿತೆಯಲ್ಲಿ ಬಿದ್ದು ತನ್ನ 


ಇತಿಹಾಸ ಡೆರ್ಶಜೆ 


/} 


ಳೇ 


ಪ್ರಾಣ ಸಮರ್ಪಣೆ ಮಾಡಿಕೊಳ್ಳುತ್ತಾ ಳೆಂದು ಗೊತ್ತಾ 
ಯಿತು. ಯಾವತ್ತು ಇದು ನಡೆಯುವುದೆಂದು ಗೊತ್ತಾ 
ದರೆ ಅಲ್ಲಿಗೆ ಹೋಗಿ ಅಲ್ಲ ಇದ್ದು ಆಕೆಯ ಅಮರ 
ಪ್ರೇಮಕ್ಕೆ, ನನ್ನ ಗೌರವವನ್ನು ಅರ್ಪಿಸಿ ಬರುವೆ. 


ಸೆ x ತೇ kd 


ವೆಬರ್‌ ೧೬ನೆಯ ತಾರೀಕು ಬೆಂಕಿಯಲ್ಲಿ 
ಬಿದ್ದು ಸಾಯುನಳೆಂದು ಹೇಳಿದ ಹೆಂಗಸನ್ನು ಹೋಗಿ 
ನೋಡಿದೆ. ಆಕೆ ಅಂಗಳದಲ್ಲಿ ಕುಳಿತಿದ್ದಳು. ವಾದ್ಯ 
ಗಳನ್ನು ಬಾರಿಸ ಸುತ್ತಿದ್ದರು. ಅಪ್ಪಟ ಬಿಳಿ ಬಟ್ಟ 
ತೊಟ್ಟಿದ್ದಳು. ಚಿನ್ನ ದ ಆಭರಣ ಧರಿಸಿದ್ದಳು. ತಲೆಯ 
ತುಂಬ ಹೂ ಮಂಡಿದಿದ್ದಳು. ನೋಡಲು ಅವು ಕಿರಣ 
ದಂತೆ ಕಾಣುತ್ತಿದ್ದವು. ಒಟ್ಟಿನಲ್ಲಿ ಆಕೆ ಮದುವೆಯ 
ಹೆಣ್ಣಿನಂತೆ ಇದ್ದಳು. ಕೈಯಲ್ಲಿ ನಿಂಬೆಹಣ್ಣು ಹಿಡಿದಿ 
ದಳು. ಮದುವೆಯ ಹೆಣ್ಣು ಎಷ್ತು, ಸೆಂತಸದಲಿರೆ 
೦ಎ ಣ ಕ್ರ 
ಬಹುದೋ ಅಷ್ಟು ಹರ್ಷದಿಂದಿದ್ದಳು, ಆಕೆ ಗೆಳತಿಯ 
ರೊಂದಿಗೆ ನಗುತ್ತ ಸರಸ ಸೆಲ್ಲಾ ಸದಲ್ಲಿ ತೊಡಗಿದ್ದ 


ಅಲ್ಲಿ ನಿಂತಿದ್ದ ನನ್ನನ್ನು ಕಂಡ ಆಸೆ ಮತ್ತು 
ಆಕೆಯ ಅಕ್ಷ ಪಕ್ಕದವರು ನಾನೊಬ್ಬ ಪರದೇಶಿ ಸಂಜ 


3 


ಭಾವಿಸಿದ್ದರು. ನನ್ನ ಬಳಿಗೆ ಬಂದು ಕೆಲವರು 
ಮಾತನಾಡಿದರು. ನನ್ನೆ ದುಭಾಹಿಯ ಮೂಲಕ 


ನಾನವರಿಗೆ “ನಾನೊಬ್ಬ ಪರದೇಶಿ. ನನ್ನ ದೇಶ ಇಲ್ಲಿಂದ 
ಬಹಳ ದೂರ್ಕ ಇಂಡಿಯಾದಲ್ಲಿ ಗಂಡ ಸತ್ತಾಗ 
ಹೆಂಡತಿಯರು ಸತಿ ಯನ್ನು ಅಚರಿಸುತ್ತಾರೆಂದು ಕೇಳಿದ್ದೆ. 
ಈಗ ಅದನ್ನು ಕಣ್ಣಾರೆ ನೋಡಿಜಿ ಎಂದು ನನ್ನ ದೇಶ 
ದವರಿಗೆ ಹೇಳುತ್ತೇನೆ” ಎಂದು ಹೇಳಿದೆ. 


ಇದನ್ನು ಕೇಳಿ ಅನರಿಗೆ ಬಹಳ ಸಂತೋಷ 
ವಾಯಿತು. ಸತಿಯಾಗಲು ಸಿದ್ಧಳಾಗಿದ್ದ ಆಕೆಯೇ 
ಎದ್ದು ಬಂದು ನನ್ನೊ! ಡನೆ ಮಾತನಾಡಿದಳು. ಬಹಳ 
ಹೊತ್ತು ನಾವಿಬ್ಬರೂ ಮಾತನಾಡಿದೆವು. ಆಕೆ ತನ್ನ 
ಹೆಸರು | ಗಿಯಕ ಎತ (Giaccama) ಎಂದೂ “ತಕ್ಲಿ ೦ಗಾ' 
(76116788) ಜಾತಿಗೆ ಸೇರಿದವಳೆಂದೂ, ಮತ್ತು ಗಂಡ 
ದೋಣು ಬಾರಿಸುವ ಕೆಲಸ ಮಾಡುತ್ತಿದ್ದನೆಂದೂ 
ಹೇಳಿದಳು. ಇದನ್ನು ಕೇಳಿ ನನಗೆ ಮತ್ತಷ್ಟು ಅಶ್ವ ರ್ಯ 
ವಾಯಿತು. ಕೇಳು ವರ್ಗದ ಜನರಲ್ಲಿಯೂ ka 
ಮಹಾತ್ಯಾಗ ! 


ಇತಿಹಾಸ ದರ್ಶನೆ 


ನಾವು ಮಾತನಾಡುವಾಗ ಅಲ್ಲಿಗೆ 


ಈಕೆಯ ಗಂಡ ಸತ್ತು ಹತೆ ತ್ರೂಂಬತ್ತು ದಿನಗಳಾಗಿ 
ದ್ವವು.  ಈಕೆಯಲ್ಲಜಿ ಸತ್ತ "ಗಂಡನಿಗೆ ಇಬ್ಬರು 
ಹಿರಿಯ ಹೆಂಡತಿಯರಿದ್ದರು, ಆ ಇಬ್ಬರು ಹೆಂಡತಿಯರೂ 
ಬಂದಿದ್ದರು. 
ಹೆಚ್ಚು ಮಕ್ಕಳಿದ್ದ ಅವರು ಸಾಯಲುಇಷ್ಟನಡಲಿಲ್ಲ 
ನಂತೆ, ಗಿಯಕ್ಕಮನಿಗೆ ಆರೇಳು ವರ್ಷದ ಒಂದರಿ 
ಗಂಡು ಮಗು ಮತ್ತು ಒಂದು ಚಿಕ್ಕ ಹೆಣ್ಣು 
ಮಗು ಇದ್ದುವು. ಆ ಮಕ್ಕಳನ್ನು ಆಕೆ ತೋರಿಸಿದಳು. 
ಅಂಥ ಚಿಕ ಮಕ್ಕಳನ್ನು ಬಿಟ್ಟು ತಾನು ತನ್ನ 
ಗಂಡನನ್ನು ಹಿಂಬಾಲಿಸುತ್ತಿದ್ದೇನೆಂದು ಹೇಳಿದಳು. 
“ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಸಾಯುವುದು 
ಬೇಡ” ಎಂದು ನಾನು ಹಿದಿ, ಮಕ್ಕಳನ್ನು ತನ್ನ 
ಸೋದರಮಾವ ಕಾಪಾಡಿಕೊಳ್ಳುತ್ತಾನೆಂದು ಆಕೆ 
ತಿಳಿಸಿದಳು. ಆ ಸೋದರಮಾವನೊ ಅಲ್ಲಿಯೇ ಇದ್ದು 
ತ ಗ ಸೆ ವತಾಡುತ್ತಿ ರುವುದು ತನಗೆ ಬಹಳ a 
ವಾದ ನ ಆತ ಖುಷಿಯಾಗಿ ಮಾತನಾಡಿದ. 
ತ ಯ (ನಾದಿನಿಯೆ?) ಮಕ ಳನ್ನು ಆಶೆಯ 
ವಾರಗಿತ್ತಿಯ ps ರೊ ನೋಡಿಕೊಳ್ಳುವರು ಎಂದಾತ 
ಹೇಳಿದ. ಮಕ್ಕಳೆಂದರೆ ಹೆಂಗಸಿಗೆ ಆಸೆ ಸೆಯಷ್ಟೆ. Kg 
ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಡಿ” ಎಂದು 
ಹೇಳಿ ನಾನು ಆಕೆಯ ಮನಸ್ಸು ತಿರುಗಿಸಲು ಪ್ರಯತ್ನ 
ಪಟ್ಟಿ, ಆದರೆ ನಾನು ಹೇಳಿದ್ದೆಲ್ಲ ವ್ಯರ್ಥವಾಯಿತು. 
ಸಾವೆಂದರೆ ಸಾಸಿವೆ ಕಾಳಿಗಿಂತ ಕಡೆ ಎನ್ನುವಂತೆ ಆಕೆ 
ಮಾತನಾಡಿದಳು. ಅವರಿವರ ಮಾತಿಗೆ ಕಟ್ಟುಬಿದ್ದು 
ತಾನು ಸಾಯುತ್ತಿಲ್ಲವೆಂದೂ, ತನ್ನ ಆತ್ಮ ಸಂತೋಷ 
ದಿಂದ ಹಾಗೆ ಮಾಡುತ್ತಿ ರುವೆನೆಂದೂ ಆಕೆ ತಿಳಿಸಿದಳು, 
ಇಂಥ ವೇಳೆ ಬಲತ್ಕಾರ ಮಾಡುವುದುಂಟೀ ಎಂದು 
ಅಲ್ಲಿದ್ದೆವರನ್ನು ಕೇಳಿಜಿ, ಅವರು ಸಾಮಾನ್ಯವಾಗಿ 
ಹಾಗೆ ಮಾಡುವುದಿಲ್ಲ, ಎಲ್ಲೋ ಕೆಲವು ವೇಳೆ ದೊಡ್ಡ 
ಮನೆತನದ ಕಿರಿಯ ವಯಸ್ಸಿನ ಹೆಂಡತಿ ಸತಿಯಾಗಲು 
ಒಪ್ಪದಿದ್ದು, ಆಕೆ ಮತ್ತೆ ಮದುವೆಯಾಗಿ ಕುಲಕ್ಕೆ 
ಹ್ಗ ತರೆದಿರಲೆಂದು ಆಕೆಯನ್ನು ಬಲಾತ್ಕಾರ 5 ಹಾಡ 
ವ್ರದುಂಟೆಂದು ಹೇಳಿದರು. ಇದು ನಿಜವಾಗಿಯೂ 
ಬಹಳ ಕ್ರೂರವಾದ ಆಚರಣೆ ಎನಿಸಿತು, ನನಗೆ. ಆದರೆ 
ಗಿಯಕನ್ನು ತನ್ನ ಸಂತೋಷದಿಂದ ಬಲಿದಾನ 


೯೧ 


ಮಾಡಿಕೊಳ್ಳುತ್ತಿದ್ದೇನೆಂದೂ, ಅದರಿಂದ ತನಗೂ ತನ್ನೆ 
ಮನೆತನಕ್ಕೂ ಕೀರ್ತಿ ಬರುವುದೆಂದೂ ಹೇಳಿದಳು. 
“ಅಭರಣಗಳಿಂದಲೂ, ಹೂವುಗಳಿಂದಲೂ ಏಕೆ 


ಅಲಂಕಾರ ಮು|ಾಡಿಕೊಂಡಿರುವೆ? ಎಂದಾಕೆಯನ್ನು 
ಪೇಳಿದೆ, 
ಅದಕ್ಕೆ ಅಕೆ *ಮಾಸ್ತಿ'ಯನ್ನು ಮೆಚ್ಚಿಸುವುದ 


ಕಾಗಿ ಹಾಗೆ ಮಾಡಿಕೊಳ್ಳಬೇಕೆಂದು ಹೇಳಿದಳು. 
ಸತಿಯಾಗುವ ಹೆಂಗಸನ್ನು "ಮಾಸ್ತಿ' ಎಂದು ಕರೆಯು 
ತ್ಲಾಕೆ. ಮಹಾಸತಿಯಾಗುವುದು ಬಹು ಸಂತೋಷದ 
ನಿಚಾರ, ಹೀಗಿರುವಾಗ ಉಟ್ಟು ತೊಟ್ಟು ಆನಂದ 
ಪಡುವುದು ಸರಿ ಎಂದಳು ಆಕೆ. ಸತಿಯಾಗದ ಹೆಂಗಸರು 
ತಲೆ ಜೋಳಿಸಿಕೊಂಡು ಸಾಯುನನರಿಗೆ ವ ೈಸನೆದಲ್ಲಿ 
ಕಾಲ ತಳ್ಳಬೇಕು. 

ತನ್ನಃ ನ್ನು ಕಾಣಲು ಬಂದದ್ದು ಆಕೆಗೆ ಬಹಳ 
ಗೌರವ ಮಾಡಿದಂತೆ ಎಂದು ಗಿಯಕಮ್ಮ ನನ ನ್ನು 
ಹೊಗಳಿದಳು. ತನ್ನೆ ಕೀರ್ತಿ ದ ದೂರ ನೀರಕ್ಕೂ ಮುಟ್ಟು 
ವುಜಿಂದು ಕೇಳಿ ಆಕೆ ಹಿಗ್ಗಿದಳು. ತಾನು ಚಿತೆಯನ್ನೇ 
ರುವ ಮುನ್ನ ಆಕೆ ನನ್ನೆ ಬಿಡಾರಕ್ಕೆ ಬಂದು, ಇಲ್ಲಿಯ 
ಪದ್ಧತಿಯಂತೆ ಚಿತೆಗೆ ಬೇಕಾದ ಸೌದೆ ಕೊಳ್ಳಲು ನನ್ನಿಂದ 
ಭಿಕ್ಷೆ ಬೇಡುವುಡಾಗಿಯೂ, ಅದನ್ನು ಕೊಡುವ ಕೃಪೆ 
ಮಾಡಬೇಕಾಗಿಯೂ ಹೇಳಿದಳು, ಹಾಗೆ ಮಾಡಿದರೆ 
ನನಗೆ ತುಂಬಾ ಗೌರವ ಮಾಡಿದಂತಾಗುವುದೆಂದೂ 
ಸಂತೋಷವಾಗಿ ಏನಾದರೂ ಶೊಡುವೆನೆಂದು ನಾನು 


ಹೇಳಿದೆ ಆಕೆ ಸಾಯುವುದು ನನಗೆ 
ಸುತರಾಂ ಇಷ್ಟ ವಿರಲಿಲ್ಲ. ಸಾಧ್ಯವಿದ್ದ ಕೆ ಅದನ್ನು 
ತಪ್ಪಿಸುತ್ತಿದ್ದೆ. ತೆ ಅದು ಸಾಧ್ಯವಿಲ್ಲದ್ದರಿಂದ ಬೇಕೆ 


ರೀತಿಯಲ್ಲಿ ಆಕೆಯ ಮನಸ್ಸ ಂತೋಷೆಸಡಿಸಲು ನಿರ್ಧರಿ 
ಸಿಜಿ. ಆಕೆಯ ಹೆಸರು ಈ ಪ್ರಪಂಚದಲ್ಲಿ ಚಿರಸ್ಥಾಯಿ 
ಯಾಗಿರುವಂತೆ ನನ್ನ್ನ ಲೇಖನಿಯಿಂದ ಶಕ್ತಿ ನೂರಿ 
ಚಿತ್ರಿಸುವೆನೆಂದು ಆಕೆಗೆ ಭರವಸೆ ನೀಡಿದೆ. 


ಈರೀತಿ ಆಕೆಯಿಂದ ಬೀಳ್ಕೊಂಡು ದುಗುಡ 
ಮನಸ್ಸಿನಿಂದ ಮನೆಗೆ ಬಂದೆ. ಸಾಯಲು ನಿರ್ಥರಿಸಿದ್ದ 


ಆಕೆಗಿಂತ ನನಗೇ ಬಹಳ ಡುಃಖವಾಗಿತ್ತು. ಸಿ ಸ್ತ್ರೀಯರ 
ಬಗ್ಗೆ ಇಷ್ಟು ನಿರ್ದಯನಾದ ಈ ಪದ್ಧ ತಿಯನ್ನು ವ ಮನಸ್ಸು 
ನಲ್ಲಿಯೇ ಶೆ ಶಸಿಸಿದೆ. ಗಿಯಕಮ್ಮನಿಗೆ ಹ ವರ್ಷ 
ವಯಸ್ಸು. ಹೆಚ್ಚು ಕಡಮೆ 'ಪ್ಪಬಣ್ಣದ, ಎತ್ತರದ 
ನಿಲುವಿನ, ಸರ್ವಾಂಗ ಸುಂದರಳಾದ ಆ ಹೆಣ್ಣಿ ಸೆ ಇಡೋ 
ನನ್ನ ಕಾನ್ಯ ರೂಪದ ಗೌರವ ಕಾಣಿಕೆ, * 


ಇಟಲಿಯ ತ್ರಿಯೇಸ್ತೆ ಭಾಂಡಾಗಾರದಲ್ಲಿನ ಹಸ್ತಪ್ರತಿ 
ಗೆರು 

ಪ್ರಿಯತ್ರೋ ಡೆಲ್ಲವ ಲ್ಲೆ ಮಾನ್ಳೈ (auto 0108- 
raphy), ಗಿಯಕ ಸ ಮನನ್ನು "ಕುಂತು ಪ್ರಿಯತ್ರೋಖನ 
ಕವಿತೆ (Sonnet), ಇಕ್ಕೆ (ರಿ ಅಘೋ ರೇಶ್ವ ರ ದೇವಾಲ 
ಯದ ನಕ್ಷೆ ಹಾಗೂ ಎಶಕಣೆಗಳನ್ನೊ ಗಂಡ ಮೂಲ 
ಸಾಮಗ್ರಿಗಳು ಇಟಲಿ ಭಾಷೆಯಲ್ಲಿದ್ದು ತ್ರಿಯೇಸ್ತೆ 
ಪ್ರುರಾತ ತತ್ವ ಭಾಂಡಾಗಾರೆದಲ್ಲಿ ಸುಂಕ್ರಿತವಾಗಿ ಶೇಖರಿಸ 
ಲ್ರಪ್ಬಿನೆ. ಡಾ. ಆಳ್ಲಾರಿಸ್‌ರವರೀ ಅಭಿಪ್ರಾಯ 
ಪಟ್ಟಂ ತೆ ಕರ್ನಾಟಕವಲ್ಲದೆ ವಿಶೀಷವಾ!, ಕೆಳದಿ ಇತಿ 
ಹಾಸಕ್ಕೆ ಸಂಬಂಧಿಸಿದ ಮೂಲ ಆಕರಗಳು ಅಪಾರವಾಗಿ 
ಇಟಲಿ ಭಾಷೆಯಲ್ಲಿದ್ದು ಇವುಗಳ ಅಧ್ಯಯನ ಹಾಗೂ 
ಸಂಶೋಧನೆ ಕೈಗೊಳ್ಳುವುದು ಅಗತ್ಯವಾಗಿದೆ. ಡೆಲ್ಲ 


ಡೆ 


ನಲ್ಲೆಯ ಕವನ ಅಘೋರೇಶ್ವರ ದೇವಾಲಯದ ನಕ್ಲೆ 


ಹಾಗೂ ವಿವರಗಳನ್ನು ಈಗ ಇಟಲಿಯಲ್ಲಿ ಗಣಿತ ಶಾಸ್ತ್ರ 
ಡಲ್ಲಿ ಸಂಶೋಧನೆ ಕೈಗೊಂಡಿರುವ ಸಂಶೋಧಕ 
ಡಾ. ಅರವಿಂದ್‌ ಶ್ರಮವಹಿಸಿ ಇವುಗಳನ್ನು ನನಗೆ 
ಜೊರಕಿಸಿಕೊಟ್ಟಿರುವುದಕ್ಕೆ ಅತ್ಯಂತ ಕೃತಜ್ಞತೆ ಸಲ್ಲಿಸು 
ಮೆನು. ಡೆಲ್ಲವಲ್ಲೆ ಗಿಯಕ್ಕಮ ನನ್ನು ಕುರಿತು ರಚಿಸಿದ 
ಕವಿತೆ (90100 ಕೈಬರಹೆದಲ್ಲಿದ್ದು ಅವುಗಳ ಜೆರಾಕ್ಸ್‌ 
ಪ್ರತಿ ಅನುಂಬಂಧೆದಲ್ಲಿ ನೀಡಲಾಗಿದೆ. 


(ಗ 


ಪಿಯತ್ರೋ ಡೆಲ್ಲನಲ್ಲೆಯ ಕುರಿತು ಇಟಲಿಯ 
ತ್ರಿಯೇಸ್ತೆ ಪುರಾತತ್ವ ಭಾಂಡಾಗಾರದಲ್ಲಿ ಈ ಕೆಳ 


ಕಂಡಂತೆ ಹಸ್ತಪ್ರತಿಗಳು ಕಂಡುಬಂದಿವೆ. 


* ಈ ಕಾವ್ಯವೇ ನನಗೆ ಇಟಿಲಿಯ ತ್ರಿಯೇಸ್ತೆ ಪುರಾತತ್ವ ಭಂಡಾರದಲ್ಲಿ ಲಭಿಸಿದ್ದು. ಅನುಬಂಧ ನೋಡಿರಿ. 
* ಇದು "ಜಾನತನ್ಮು' ಅಥನ *ಗಿರಿಜಮ್ಮ?* ಇರಬಹುದೇ? 


೯೪೨ 


ಇತಿಹಾಸ ದರ್ಶನ 


[4 


1) 709100 1 Pietro Dalla Valle (Autograph) 
Ritratto di pietro Della Valle (da F 
Ranalli, vite di nomini illustri romain 
Firer.ze 1838) 


2) Tavola XXI Ritratto di 81 maant 
{da G. Rocchi-Funerals della signora 
sitti maani Gioerida Della Valle, Roma 
1627) 


3) Tavola XXXL, XXXII Description of 
1115011, Capital of Keladi. 


4) Tavola ೫೦೮೭1 Sonetti Della “Corona 
Gloeridla” (autografi Bibl vaticana 
cod, Ottob lat 3384) 


5) Tavola VI Pagina autograta di 
P. D. V. Con plantina di 0766171010 
Indiano (Bibl Vaticana cod Ottob lat 
3382) 


ತವೋಲ ೫X11 ರಲ್ಲಿ ಕಂಡು ಬಂದಂತೆ ಪಿಯ 
ತ್ರೋವಿನೆ ಸ್ವಹಸ್ತಾಕರ ಕನಿತೆಯು ೭ ರಿಂದ ೧೨ 
ರವರಿಗೆ ಇದ್ದುದು ಕಂಡು ಬರುತ್ತದೆ. ಇದು ಜೆರಾ 
ಪ್ರತಿಯಾಗಿರುವುದರಿಂದ ಹಾಗೂ ಇಟಲಿ ಭಾಷೆಯಲ್ಲಿ 
ರುವುದರಿಂದ ಓದುವುದು ಹಾಗೂ ಅರ್ಥ್ಲೈ ೯ಸುವುದು 
ಕಠಿಣವಾಗಿದೆ. 


2 


ತವೋಲ 1 ರಲ್ಲಿರುವ ಹೆಸ್ತಪ್ರ 


ವಲ್ಲೆಯು ಕಣ್ಣಾರೆ ನೋಡಿ ಸಿದ್ಧ ಪಡಿಸಿದ ಇಸ್ಟೇರಿ 
ಅಘೋರೇಶ್ವರ ದೇವಾಲಯ ನಕ್ಷೆಯು ಗಮನಾರ್ಹ 
ವಾದುದು. ಈತನು ನಿರೂಪಿಸಿದ ಇಕ್ರೇರಿ ದೇವಾಲ 
ಯದ ಮುಂಭಾಗದಲ್ಲಿರುವ ಉಭಯ ಪಾರ್ಶ್ವದ 
ಷಾ ಪ್ರಾಕಾರಗಳು, ನನರಂಗ, ಗರ್ಭಗೃಹ, ಸುಖನಾಸಿಯ 
ಹೋಲಿಕೆ ಗಳನ್ನು ವಸು ನಿಷ್ಟ ನಾಗಿ ಈಗಲೂ ಇಕ್ಟೇರಿ 
ಯಲ್ಲಿ ಸೂಕ್ಷ್ಮವಾಗಿ ಕಂಡು ಕ್ಲ ಬಹುದಾಗಿದೆ. 


ಉಪಸಂಹಾರ 

ದಕ್ಷಿಣ ಭಾರತದ ಚರಿತ್ರೆಗೆ ವಿಶೇಷವಾಗಿ ಕೆಳದಿ 
ಇತಿಹಾಸದ ಮೂಲ ಆಕರ ಸಾಮಗ್ರಿಗಳು ವಿಡೇಶಡೆ 
ಪುರಾತತ್ವ ಭಾಂಡಾಗಾರದಲ್ಲಿ ವಿಪುಲವಾಗಿವೆ. ಇವು 
ಗಳನ್ನು ಘನೀಕೃತ ಚರಿತ್ರೆಗೆ ಬಳಸಿಕೊಳ್ಳದಿದ್ದಲ್ಲಿ 
ಅಪೂರ್ಣನೆಂದೇ ಹೇಳಬಹುದು. ಈ ಕುರಿತು ತಜ್ಞ 
ಸಂಶೋಧಕರು ಗಮನ ಹರಿಸಿ ಕೊನೆಯ ಸಕ್ಷೆ ಸೂಚೀ 
(Calalogue) ಸಿದ್ಧಪಡಿಸುವುದು ಆವಶ್ಯಕ, ಈ 
ದಿಶೆಯಲ್ಲಿ ಇಟಲಿಯ ತ್ರಿಯೇಸ್ತೇ ಹಾಗೂ ಇತರ ಗ್ರಂಥ 
ಭಂಡಾರಗಳಲ್ಲಿ ಲಭಿಸುವ ಕರ್ನಾಟಕ ಹಾಗೂ ಕೆಳದಿ 
ಇತಿಹಾಸದ ಆಕರ ಸಾನುಗ್ರಿಗಳ ಅಧ್ಯಯನಾದಿ ಸಮೀಕ್ಷೆ 
ಕೈಗೊಂಡು ಮುಂದಿನೆ ಪೀಳಿಗೆಗೆ ಹಾಗೂ ಘನೀಕೃತ 
ಇತಿಹಾಸ ರಚನೆಗೆ ಮಾರ್ಗ ಸೂಚಿಯಾಗುನಂತೆ 
ಲಭಿಸಲು ಸರಕಾರ ಕೆಳದಿ ಸಂಶೋಧನಾಲಯ ಮತ್ತು 
ವಿಶ್ವವಿದ್ಯಾಲಯಗಳು ಯೋಜನೆಯನ್ನು ರೂಪಿಸಿ 
ಇನ್ನಾಪವರೂ ತಡಮಾಡದೇ ಕಾರ್ಯಪ್ರವೃತ್ತ ರಾಗು 
ವುದು ಸೂಕ್ತವೆಂದು ಒತ್ತಿ ಹೇಳಬೇಕಾಗಿಲ್ಲನಷ್ಟೆ ? 


(ಈ ಲೇಖನ ಸಿದ್ಧ ಪಡಿಸಲು ನೆರವಾದ ಡಾ|| ಅರವಿಂದ, ಡಾ ನೆಂಕಟೀಶ್‌ ಶ್ರೀ ಕಲ್ಲಾಪುರ್‌ ಮತ್ತು ಮೈಸೂರಿನ ಉದಯ 
ಕುಮಾರ್‌, ರಾಘವೇಂದ್ರರಾನ್‌ ಅವರಿಗೆ ಕೃತಜ್ಞ ತೆ ಸಲ್ಲುತ್ತದೆ) 


ಇತಿಹಾಸ ದರ್ಶನ 


೯೩ 


